ಕರ್ನಾಟಕ ವಿಧಾನ ಪರಿಷತ್ತು 


i.  ಚುಕ್ಲೆ ಗುರುತಿಲ್ಲದ ಪಶ್ಲೆ ಸಂಖೆ 
2. ಸದಸ್ಯರ ಹೆಸರು 


3. ಉತ್ತರಿಸಬೇಕಾದ ದಿನಾಂಕ 
4. ಉತ್ತರಿಸುವ ಸಚಿವರು 


: 59 (51) 

: ಶ್ರೀಪಿ. ಆರ್‌ ರಮೇಶ್‌ 
(ನಾಮ ನಿರ್ದೇಶನ ಹೊಂದಿದವರು), 

: 07-12-2020 

: ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಹಾಗೊ ಸಃ ಸಕಾಲ ಸಚಿವರು' 


ಪ್ರಶ್ನ 


ಉತ್ತರ 


ಅ) 


ಕಳೆದ ಮೂರು ವರ್ಷಗಳಿಂದ ಬಿ.ಬಿ.ಎಂ.ಪಿ ಹಾಗೂ 
ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯ ಕಂದಾಯ ಮತ್ತು 
ಸರ್ವೆ ಇಲಾಖೆಗಳಿಗೆ ಸಕಾಲ pF ವಸ್ಥೆಯಡಿ ದಾಖಲಾದೆ 


ಕಳೆದ ಮೂರು ವರ್ಷಗಳಿಂದ ಬಿ.ಬಿ.ಎಂ.ಪಿ ಹಾಗೂ ಬೆಂಗಳೂರು 
ನಗರ ಜಿಲ್ಲಾ ವ್ಯಾಪ್ತಿಯ ಕಂದಾಯ ಮತ್ತು ಸರ್ವೆ ಇಲಾಖೆಗಳಲ್ಲಿ 
ಸಕಾಲ ಸಠಘಲ ಹ್ಯವಸ್ಥಯಡಿ ದಾಖಲಾದೆ' ಅರ್ಜಿಗಳ ಸಂಖ್ಯೆ ಈ 


ಅರ್ಜಿಗಳ ಸಂಖ್ಯೆ ಎಷ್ಟು (ತಲಾಖೆವಾರು ವಿವರ 
ನೀಡುವುದು) ಕೆಳಗಿನಂತಿವೆ 
ಇಲಾಖೆ een 
ಬಿಬಿಎಂಪಿ 2,27,864 
ಕಂದಾಯ 4071779 
ಸರ್ವೆ 1,67,912 
ಆ) | ದಾಖಲಿಸಲ್ಪಟ್ಟ ಅರ್ಜಿಗಳಲ್ಲಿ ಎಷ್ಟು ಅರ್ಜಿಗಳು | 2018-2020 ಅವಧಿಯಲ್ಲಿ ದಾಖಲಿಸಲ್ಪಟ್ಟ ಅರ್ಜಿಗಳಲ್ಲಿ 
ವಿಲೇಯಾಗೆವೆ: ವಿಲೇಗಾಗಿ ಬಾಕಿ ಇರುವ ಅರ್ಜಿಗಳ | ವಿಲೇವಾರಿಯಾದ ಹಾಗೂ ಬಾಕಿ ಉಳಿದ ಅರ್ಜೆಗಳ ವಿವರಗಳನ್ನು 
ಸಂಖ್ಯೆ ಎಷ್ಟು: (ವಿವರ ನೀಡುವುದು) ಈ ಕೆಳಗಿನಂತೆ ನೀಡಲಾಗಿದೆ. 
ಇಲಾಖೆ | ವಿಲೇವಾರಿಯಾದ | ಬಾಕಿಉಳಿದ 
ಅರ್ಜಿಗಳ ಸೆಂಖ್ತೆ | ಅರ್ಜಿಗಳ ಸಂಖ್ರೆ 
ಬಿಬಿಎಂಪಿ 2,40,884 4377 
ಕಂದಾಯ 41,01,766 | 1878 
ಸರ್ವೆ 1,69,585 | [) 
ಇ) | ನಿಯಮಿತ ಅವಧಿಯೊಳಗೆ ವಿಲೇ ಮಾಡದೆ ಬಾಕಿ | ಪ್ರತಿ ತಿಂಗಳು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಇಲಾಖಾ 


ಇರುವ ಅರ್ಜಿಗಳ ಬಗ್ಗೆ ಸರ್ಕಾರ ಕೈಗೊಂಡ 
ಕ್ರಮವೇನು? (ವಿವರ ನೀಡವುದು) 


ಮೆಖ್ಯಸ್ಥರೊಂದಿಗೆ ಸಕಾಲದಡಿ' ಅರ್ಜಿಗಳ ವಿಲೇವಾರಿ ಬಗ್ಗೆ 
ಪರಿಶೀಲನಾ ಸಭೆ ನಡೆಸಿ ಸೂಕ್ತ ನಿರ್ದೇಶನಗಳನ್ನು 


ನೀಡುತ್ತಿದ್ದಾರೆ. 


* ಸಕಾಲ" ಮೆಷನ್‌ ಪತಿಯಿಂದ ಎಲ್ಲಾ ಇಲಾಖೆಗಳ ನೋಡಲ್‌ 


ಅಧಿಕಾರಿಗಳಿಗೆ ನಿಯಮಿತವಾಗಿ ತರಬೇತಿ ನೀಡಲಾಗುತ್ತಿದೆ. 


* ಪ್ರತಿ ಸೋಮವಾರ ಇಲಾಖೆಗಳಲ್ಲಿ ಬಾಕಿ ಉಳಿದ ಅರ್ಜಿಗಳ 


ಲೇವಾರಿ ಮಾಡುವಂತೆ ಕೋರಿ” ಎಲ್ಲಾ ಇಲಾಖೆಗಳಿಗೆ ಬತ 
ವರದಿಗಳನ್ನು ಕಳುಹಿಸಲಾಗುತ್ತಿದೆ. 


* ಎಲ್ಲಾ ಇಲ್ಪೆಖಾ ಮುಖ್ಯಸದರು ಪ್ರತಿ ಸೋಮವಾರ ತಮ 


ಹಂತೆದಲಿ ಬಾಕಿ ಅರ್ಜಿಗಳನ್ನು ಸಲೇವಾರಿ ಮಾಡಲು ಸಲೆ 
ನಡೆಸುವಂತೆ ನಿರ್ದೇಶನ ನೀಡಲಾಗಿದೆ. 


* ಬಾಕಿ ಅರ್ಜಿಗಳನ್ನು ಶೀಘ್ರವಾಗಿ ವಿಲೇ ಮಾಡುವ ಸಲುವಾಗಿ 


ವಿವಿಧ ಇಲಾಖೆಗಳಲಿ ಈ ಕೆಳಗಿನಂತೆ ಸಕಾಲ ಸಪ್ತಾಹ 
ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 


ಕ್ರ.ಸಂ ಇಲಾಖೆ ಹೆಸರು ದಿನಾಂಕ 
1 ನಗರಾಭಿವೃದ್ದಿ ಇಲಾಖೆ 
2 | ಕಂದಾಯ ಇಲಾಖೆ 
3 | ಆಹಾರ, ನಾಗರೀಕ | ದಿ:30.11.2020 ರಿಂದ 
ಸರಬರಾಜು ಮತ್ತು ಗ್ರಾಹಕರ | ದಿ:೦5.12.2020ರವರೆಗೆ 
ಪ್ವವಹಾರಗಳ ಇಲಾಖೆ 


4 ಸಾರಿಗೆ ಇಲಾಖೆ 
5 [ಗ್ರಾಮೀಣಾಭಿವೃದ್ದಿ  ಮತ್ತು| ದಿ:೦7.12.2020 ರಿಂದ 
ಪಂಚಾಯತ್‌ ರಾಜ್‌ ಇಲಾಖೆ | ದಿ:1.12.2020ರವರೆಗೆ 
6 | ಉಳಿದ ಎಲ್ಲಾ ಇಲಾಖೆಗಳು ದಿ:14.12.2020 ರಿಂದ 
ದಿ:19.12.2020ವರೆಗೆ 


* ನಿಗದಿತ ಕಾಲಮಿತಿಯೊಳಗೆ ನಾಗರೀಕರಿಗೆ ಸೇವೆ 
ಲಭ್ವವಾಗದಿದಲ್ಲಿ ಮೇಲ್ಮನವಿಯನ್ನು ದಾಖಲಿಸಲು 


ಕರ್ನಾಟಕ ಸಕಾಲ ಸೇವೆಗಳ ಅಧಿನಿಯಮ, 201 ಮತ್ತು 


ಅವಕಾಶ, 


| 

| (ತಿದ್ದುಪಡಿ) ಅಧಿನಿಯಮ 2014ರಡಿ 

| 
ಕಲ್ಪಿ ಸಲಾಗಿ ದೆ. 

| 


* ನಿಗೆದಿತ ಕಾಲಮಿತಿಯೊಳಗೆ ಸೇವೆ ಲಭ್ಯವಾಗದಿದ್ದಲ್ಲಿ. 
| | ನಾಗರೀಕರಿಗೆ ಪರಿಹಾರ ವೆಚ್ಚವನ್ನು ಕೋರಲ ಕರ್ನಾಟಕಿ 
| | ಸಕಾಲ ಸೇವೆಗಳ ಅಧಿನಿಯಮ, 501 ಮತು (ತಿದ್ದುಪಡಿ) 


| ಅಧಿನಿಯಮ 2014ರಡಿ ಅವಕಾಶ ಕಲ್ಲಿಸಲಾ 


ಗೆದೆ. 


| 


| 
| 


| 
| 
| 
[a 
| 
} 


ಕಡತ ಸ ಸಿಆಡುಇ 22 ನಾಸೇ 2020 


೦ಖ್ಯೆ: 


ಎಸ್‌.ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಡ ಶಿಕ್ಷಣ 
ಹಾಗೂ ಸಕಾಲ ಸಚಿವರು 


